ಲಿವಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಬುಧವಾರ, ದಿನಾಂಕ: 17ನೇ ಜುಲೈ, 2019 


ಉಪ ನೋಂದಣಾಧಿಕಾರಿಗಳು ಮತ್ತು ಕಛೇರಿಗಳ ಬಗ್ಗೆ 


ಶ್ರೀಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು) :- 


258 (395) ಮಾನ್ಯ ಕಂದಾಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಉಪ ನೋಂದಣಾಧಿಕಾರಿಗಳ ಕಛೇರಿಗಳು ಎಷ್ಟಿವೆ ; ಉಪ ನೋಂದಣಾಧಿಕಾರಿಗಳ 
ನೇಮಕ ಮಾಡುವಾಗ ಇರುವ ಮಾನದಂಡಗಳೇನು ; 


(ಆ) ಬೆಂಗಳೂರು ನಗರ ವ್ಯಾಪ್ತಿಯ ಉಪ ನೋಂದಣಾಧಿಕಾರಿಗಳ ಕಛೇರಿಗಳಲ್ಲಿ ಕಳೆದ 5 ವರ್ಷಗಳಲ್ಲಿ 
ನೋಂದಣಾಧಿಕಾರಿಯಾಗಿರುವ ಸ್ವತ್ತು/ ಕ್ರಯಪತ್ರ/ ಗುತ್ತಿಗೆ ಕರಾರು ಪತ್ರ/ ಇತರೆ ಸ್ವತ್ತುಗಳಿಗೆ ಸಂಬಂಧಿಸಿದಂತೆ 
ನೋಂದಣಿಯಾದ ಸಂಖ್ಯೆಗಳೆಷ್ಟು ? (ಕಳೆದ 5 ವರ್ಷಗಳಿಂದ ಪ್ರತಿ ನೋಂದಣಿ ಕಛೇರಿಯ ವರ್ಷವಾರು ಮಾಹಿತಿ ನೀಡುವುದು) 


